8 


ಕರ್ನಾಟಕ ವಿಧಾನ ಪರಿಷತ್ತು 


ವಿವರ ನೀಡುವುದು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1192(1379) 
ವಿಧಾನಸಭೆ ಸದಸ್ಯರ ಹೆಸರು ಶ್ರೀ ವಿಜಯ್‌ ಸಿಂಗ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ 18-03-2020 
ಉತ್ತರಿಸಬೇಕಾದ ಸಚಿವರು ಕೃಷಿ ಸಚಿವರು 
ಕ್ರ.ಸಂ ಪ್ರಶ್ನೆ ಉತ್ತರ 
ಅ) | ಬೀದರ್‌ ಜಿಲ್ಲೆಯ ಭಾಗದ ರೈತರಿಗೆ] ಬೀದರ್‌ ಜಿಲ್ಲೆಯ ಭಾಗದ ನ 
FE) pe ವ sy ಮಾ ಕೂ “ಎಡೆ ಪತ ಮ: ೧: ಣ ಡಿ 
ಅನುಕೂಲವಾಗುವಂತೆ ಯಾವ ಯಾವ | ಅನುಕ es Fh rE Re 
, a Ls ಸಣ ಕ ಪವ ಲ್ಲರ್‌, ಭೂಮಿ ಸಿದ್ಧತೆ 
ಸಲಕರಣೆಗಳನ್ನು ನೀಡಲಾಗುತ್ತದೆ; SE A, § ತ 3 
ಉಪಕರಣಗಳು, ಬಿತ್ತನೆ! ನಾಟಿ ಉಪಕರಣಗಳು, ಅಂತರ 
ಬೇಸಾಯ ಉಪಕರಣಗಳು, ಸಸ್ಯ ಸಂರಕ್ಷಣಾ ಉಪಕರಣಗಳು, 
ಕೊಯ್ದು ಮತ್ತು ಒಕ್ಕಣೆ ಯಂತ್ರಗಳು, ತ್ಯಾಜ್ಯ ವಸ್ತುಗಳ 
ನಿರ್ವಹಣಾ ಉಪಕರಣಗಳು, ಸಂಸ್ಕರಣ ಘಟಕಗಳು, ಡಿಸೇಲ್‌ 
ಪಂಪ್‌ ಸೆಟ್‌ ಗಳು ಹೀಗೆ ಭೂಮಿ ಸಿದ್ದತೆಯಿಂದ ಹಿಡಿದು 
ಕುಯ್ದು ಮತ್ತು ಕುಯ್ಲೋತ್ತರ ಉಪಕರಣಗಳನ್ನು 
ಸಹಾಯಧನದಡಿ ಒದಗಿಸಲಾಗುತ್ತಿದೆ. | 
[ಎಷ Fe] pe) 
ಅ) [ಎಷ್ಟು ರೈತರಿಗೆ ಈ "ಸೌಲಭ್ಯ 2019-20 ನೇ ಸಾಲಿನಲ್ಲಿ ಒಟ್ಟು 1990 ರೈತರಿಗೆ ಕೃಷಿ 
ಒದಗಿಸಲಾಗಿದೆ" (ತಾಲ್ಲೂಕುವಾರು 
ಯಂತ್ರೋಪಕರಣಗಳ ಸೌಲಭ್ಯ ಒದಗಿಸಲಾಗಿದೆ. 
ತಾಲ್ಲೂಕುವಾರು ವಿವರಗಳು ಈ ಕೆಳಕಂಡಂತಿದೆ. 


ಕ್ರಸಂ |ತಾಲ್ಲೂಕು ಫಲಾನುಭವಿಗಳ ಸಂಖ್ಯೆ 
01 ಭಾಲ್ಕಿ 415 
02 |ಔರಾದ 245 
03 ಹುಮನಾಬಾದ್‌ 303 
04 ಬಸವ ಕಲ್ಯಾಣ 301 
05 ಬೀದರ್‌ 726 
ಓಟ 1990 


ಇ) 2018-19 ನೇ ಸಾಲಿನಲ್ಲಿ ಈ 2018-19 ನೇ ಸಾಲಿನಲ್ಲಿ ಕೃಷಿ ಉಪಕರಣಗಳನು 
ಸಲಕರಣೆಗಳಿಗೆ ನೀಡಿರುವ ಅನುದಾನ 


ಎಷ್ಟು; (ತಾಲ್ಲೂಕುವಾರು ವಿವರ ವಿತರಿಸಲು ಬೀದರ್‌ ಜಿಲ್ಲೆಗೆ ಒಟ್ಟು ರೂ.1325.76 ಲಕ್ಷ 
ಟಃ ಲಲ್ಲೂ 


p3 


ನೀಡುವುದು) ಅನುದಾನ ಒದಗಸಲಾಗಿದೆ. ತಾಲ್ಲೂಕುವಾರು ವಿವರಗಳು ಈ 


ಕ್ರಸಂ [ತಾಲ್ಲೂಕು ಅನುದಾನ 

(ರೂ.ಲಕ್ಷಗಳಲ್ಲಿ) 

01 ಭಾಲ್ಕಿ 436.77 

02 ಜಿರಾದ 253.85 

03 ಹುಮನಾಬಾದ್‌ 207.96 

04 ಬಸವ ಕಲ್ಯಾಣ 229.13 

05 ಬೀದರ್‌ 198.05 

ಒಟ್ಟು 1325.76 

ಸಂಖ್ಯೆ: AGRI-ASC-20/2020 
wee). 
3 ಗ. 
| 61 20020 


ಕೃಷಿ ಸಚಿವರು 


